CPMG/ KA/ BG-GPO/13/2003-2005 





ಕರ್ನಾಟಕ ರಾಜ್ಯಪತ್ರ 


ವತ 
ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೩೮ | ಬೆಂಗಳೂರು, ಗುರುವಾರ, ಡಿಸೆಂಬರ್‌ ೪, ೨೦೦೩ (ಮಾರ್ಗಶಿರ ೧೩, ಶಕ ವರ್ಷ ೧೯೨೫) | ಸಂಚಿಕೆ ೪೮ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 16 ಎಟಿಎಸ್‌ 2003, ಬೆಂಗಳೂರು, ದಿನಾಂಕ: 6ನೇ ನವೆಂಬರ್‌, 2003 
ಅಧಿಸೂಚನೆ ಸಂಖ್ಯೆ: ಕಂಇ 20 ಎಎಸ್‌ಡಿ 2003, ದಿನಾಂಕ:2-9-2003ರಲ್ಲಿ ತಾತ್ಕಾಲಿಕವಾಗಿ ಕರ್ನಾಟಕ ನಾಗರೀಕ ಸೇವಾ 
ನಿಯಮಾವಳಿಯ ನಿಯಮ-32ರಡಿಯಲ್ಲಿ ತಹಸೀಲ್ದಾರ್‌ ಗ್ರೂಪ್‌-ಬಿ ವೃಂದಕ್ಕೆ ಸ್ವತಂತ್ರ ಪ್ರಭಾರದಲ್ಲಿ ಇಟ್ಟಿರುವ ಈ ಕೆಳಕಂಡ 
ಅಧಿಕಾರಿಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ಅವರುಗಳ ಹೆಸರಿನ ಮುಂದೆ ಸೂಚಿಸಲಾದ 
ಸ್ಥಳಗಳಿಗೆ ನೇಮಿಸಿದೆ. 
ಕ್ರ.ಸಂ ಅಧಿಕಾರಿಯ ಹೆಸರು ನೇಮಿಸಲಾದ ಸ್ಥಳ 
1. ಶ್ರೀ ಗುರುಬಸಪ್ಪ ಮೇತ್ರಿ ಕಾರ್ಯದರ್ಶಿ, ಗುಲ್ಬರ್ಗಾ ನಗರಾಭಿವೃದ್ದಿ ಪ್ರಾಧಿಕಾರ, ಗುಲ್ಬರ್ಗಾ ಇಲ್ಲಿ ನೇಮಿಸಲು 
ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 
2. ಶ್ರೀ ದೌಲತ್‌ಗೌಡ ಪಾಟೀಲ್‌ | ಯೋಜನಾಧಿಕಾರಿ, ಸಮಗ್ರ ಗ್ರಾಮೀಣ ಇಂಧನ ಕಾರ್ಯಕ್ರಮ (ಐಆರ್‌ಇಪಿ) ಜಿಲ್ಲಾ 
ಪಂಚಾಯತ್‌, ಗುಲ್ಬರ್ಗಾ ಜಿಲ್ಲೆ ಇಲ್ಲಿ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ 
ಮತ್ತು ಪಂಚಾಯತ್‌ರಾಜ್‌ ಇಲಾಖೆಯ ವಶಕ್ಕೆ ನೀಡಿದೆ. 























3. ಶ್ರೀ ಕೆ. ಸದಾನಂದಪ್ಪ ವಿಶೇಷ ತಹಸೀಲ್ದಾರ್‌, ಬೆಂಗಳೂರು (ದಕ್ಷಿಣ), ಬೆಂಗಳೂರು -ಶ್ರೀ ಶ್ರೀಕಂಠಸ್ವಾಮಿ 
ಇವರ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ. 

4. ಶ್ರೀ ಜಿ. ಶಿವರಾಮಪ್ಪ ವಿಶೇಷ ತಹಸೀಲ್ದಾರ್‌, ನಿಡಗುಂದಿ, ಬಿಜಾಪುರ ಜಿಲ್ಲೆ, -ಶ್ರೀ ಜಿ. ಶಿವರಾಜ್‌ ಇವರ 
ನಿಲಂಬನೆಯಿಂದ ತೆರವಾದ ಜಾಗದಲ್ಲಿ 

5. ಶ್ರೀ ಭಟ್ಟಲ್‌ ಕೃಷ್ಣಪ್ಪ ವಿಶೇಷ ತಹಸೀಲ್ದಾರ್‌, ಭೂಸ್ವಾಧೀನಾಧಿಕಾರಿಗಳ ಕಛೇರಿ ಕೃಷ್ಣಾ ಮೇಲ್ದಂಡೆ ಯೋಜನೆ 
ಬೀಳಗಿ -ಖಾಲಿ ಹುದ್ದೆ. 

6. | ಶ್ರೀ ಎಂ. ನಿಂಗಯ್ಯ ಚುನಾವಣಾ ತಹಸೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ ಚಿಕ್ಕಮಗಳೂರು ಜಿಲ್ಲೆ ಎಂದು 


ನೇಮಿಸಲು ಇವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ 
(ಚುನಾವಣೆಗಳು) ಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1334 ಎಂ. ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಸೇವೆಗಳು -3). 

















(೬೧೭) 


೬೧೮ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೨ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 146 ಆಸೇವ 2003, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 

ದಿನಾಂಕ: 10.11.2003 ರ ಸಮಸಂಖ್ಯೆಯ ಅಧಿಸೂಚನೆಯಲ್ಲಿ ಉಪ ಮಹಾನಗರ ಆಯುಕ್ತರು, ಬೆಂಗಳೂರು ಮಹಾನಗರ 
ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು ಹುದ್ದೆಯಲ್ಲಿ ನಿಯೋಜನೆ ಮೇಲೆ ಕಾರ್ಯ ನಿರ್ವಹಿಸುತ್ತಿರುವ ಶ್ರೀ ಎನ್‌. ಜಯರಾಂ, 
ಕೆಎಎಸ್‌ (ಹಿರಿಯ ಶ್ರೇಣಿ) ಅಧಿಕಾರಿ, ಇವರನ್ನು ವರ್ಗಾಯಿಸಿ, ಉಪ ಆಯುಕ್ತರು ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು ಇಲ್ಲಿ 
ಶ್ರೀ ಕೆ. ಆರ್‌. ನಿರಂಜನ್‌, ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ವರ್ಗಾಯಿಸಿರುವುದನ್ನು ಭಾಗಶಃ ಮಾರ್ಪಡಿಸಿ ಉಪ 
ಆಯುಕ್ತರು (ಪೂರ್ವ) ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಇವರ ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶದಲ್ಲಿಯೇ ಮುಂದುವರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1335 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 
ಕಂದಾಯ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಕಂಇ 16 ಎಟಿಎಸ್‌ 2003, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 

ಅಧಿಸೂಚನೆ ಸಂಖ್ಯೆ: ಕಂಇ 16 ಎಟಿಎಸ್‌ 2003, ದಿನಾಂಕ: 7-11-2003ರಲ್ಲಿ ತಾತ್ಕಾಲಿಕವಾಗಿ ತಡೆಹಿಡಿಯಲಾದ ಈ ಕೆಳಕಂಡ 
ತಹಸೀಲ್ದಾರ್‌ (ಗುಂಪು-ಬಿ)ರು ಗಳ ವರ್ಗಾವಣೆ ಆದೇಶವನ್ನು ಈ ಕೂಡಲೇ ಜಾರಿಗೆ ಬರುವಂತೆ ತೆರವುಗೊಳಿಸಿದೆ. ಹಾಗೂ ಅಧಿಸೂಚನೆ 
ಸಂಖ್ಯೆ: ಕಂಇ 16 ಎಟಿಎಸ್‌ 2003 ದಿನಾಂಕ: 6-11-2003ರ ವರ್ಗಾವಣೆ ಆದೇಶ ಜಾರಿಗೆ ತರಲಾಗಿದೆ. 


ಶ್ರೀಯುತರು: 
1) ಗುರುಬಸಪ್ಪ ಮೇತ್ರಿ 2) ದೌಲತ್‌ಗೌಡ ಪಾಟೀಲ್‌ 3) ಕೆ. ಸದಾನಂದಪ್ಪ 
4) ಜಿ. ಶಿವರಾಮಪ್ಪ 5) ಭಟ್ಟಲ್‌ ಕೃಷ್ಣಪ್ಪ 6) ಎಂ. ನಿಂಗಯ್ಯ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1336 ಎಂ. ಮಹಂತೇಶಯ್ಯ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ಇಂಧನ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಂಇ 169 ಇಇಬಿ 2003, ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌, 2003 
ಶ್ರೀ ವೀರಕುಮಾರ್‌ ಅಪ್ಪಾಸೋ ಪಾಟೀಲ್‌, ಅಧ್ಯಕ್ಷರು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತ ಇವರು ತಮ್ಮ ಸ್ಥಾನಕ್ಕೆ 
ದಿನಾಂಕ: 13-11-2003ರಂದು ರಾಜೀನಾಮೆ ನೀಡಿದ್ದನ್ನು ಸರ್ಕಾರವು ಆ ದಿನಾಂಕದಿಂದಲೇ ಜಾರಿಗೆ ಬರುವಂತೆ ಅಂಗೀಕರಿಸಿರುತ್ತದೆ. 
ಶ್ರೀ ವೀರಕುಮಾರ್‌ ಅಪ್ಪಾಸೋ ಪಾಟೀಲ್‌ ಇವರನ್ನು ಕರ್ನಾಟಕ ವಿದ್ಯುತ್‌ ಪ್ರಸರಣ ನಿಗಮ ನಿಯಮಿತದ ಮೆಮೊರಾಂಡಂ 
ಆಫ್‌ ಅಸೋಸಿಯೇಷನ್‌ ನಿಯಮಾವಳಿ ಪ್ರಕಾರ ದಿನಾಂಕ 13-11-2003ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಕರ್ನಾಟಕ ವಿದ್ಯುತ್‌ 
ಪ್ರಸರಣ ನಿಗಮ ನಿಯಮಿತದ ಅಧ್ಯಕ್ಷರ ಸ್ಥಾನದಿಂದ ತೆಗೆದುಹಾಕಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1337 ಕೆ. ಎಲ್‌. ಜಯರಾಂ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಇಂಧನ ಇಲಾಖೆ. 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 197 ಬೆಂರೂಪ್ರಾ 2003, ಬೆಂಗಳೂರು, ದಿನಾಂಕ: 10ನೇ ನವೆಂಬರ್‌, 2003 
ದಿನಾಂಕ: 20-1-2003ರ ಅಧಿಸೂಚನೆ ಸಂಖ್ಯೆ ನಅಇ 8 ನಯೋಸೇ 2003ನ್ನು ಭಾಗಶಃ ಮಾರ್ಪಡಿಸಿ ಈ ಕೆಳಕಂಡ ನಗರ 
ಯೋಜನಾ ಉಪ ನಿರ್ದೇಶಕರುಗಳನ್ನು ಅವರ ಹೆಸರಿನ ಮುಂದೆ ತೋರಿಸಿರುವ ಹುದ್ದೆಯಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆಗೆ ಹೆಚ್ಚುವರಿ ಕರ್ತವ್ಯವನ್ನು ನಿರ್ವಹಿಸಲು ಆದೇಶಿಸಿದೆ. 


























ಕ್ರ.ಸಂ. ಹೆಸರು ಮತ್ತು ಪದನಾಮ ನಗರ ಯೋಜನಾ ಪ್ರಾಧಿಕಾರದ ಹೆಸರು 
1. ಶ್ರೀ ಬಿ. ಮಹೇಂದ್ರ, ಬೆಂಗಳೂರು ಅಂತರರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರದೇಶ 
ನಗರ ಯೋಜನಾ ಉಪ ನಿರ್ದೇಶಕರು ಯೋಜನಾ ಪ್ರಾಧಿಕಾರ ಮತ್ತು ಕನಕಪುರ ಯೋಜನಾ ಪ್ರಾಧಿಕಾರ 
2. ಶ್ರೀ ಕೆ. ಆರ್‌. ವೀರೇಂದ್ರನಾಥ್‌ ಮಾಗಡಿ ಯೋಜನಾ ಪ್ರಾಧಿಕಾರ ಮತ್ತು ನೆಲಮಂಗಲ ಯೋಜನಾ 
ನಗರ ಯೋಜನಾ ಉಪ ನಿರ್ದೇಶಕರು ಪ್ರಾಧಿಕಾರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1338 ವಿ. ಶ್ರೀಧರಮೂರ್ತಿ 


ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ದಿ ಇಲಾಖೆ. 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ೬೧೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 129 ಆಸೇವ 2003, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 

ಶ್ರೀ ಡಿ. ಬಿ. ನಾಯಕ್‌, ಕೆ.ಎ.ಎಸ್‌. ಹಿರಿಯಶ್ರೇಣಿ ಅಧಿಕಾರಿ, ಹಾಲಿ ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಕೋಶ, 
ಜಿಲ್ಲಾ ಪಂಚಾಯತ್‌, ಕೊಪ್ಪಳ, ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯಿಂದ ಹಿಂದಕ್ಕೆ ಪಡೆದು, 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆಯುಕ್ತರು, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ, 
ಬೆಳಗಾಂ- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1339 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2. 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 60 ಆಸೇವ 2002 (2), ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 

ಶ್ರೀ ಎಸ್‌. ಎನ್‌. ಗೌರಿಶಂಕರ್‌, ಕೆ.ಎ.ಎಸ್‌. ಹಿರಿಯಶ್ರೇಣಿ ಅಧಿಕಾರಿ, ಹಾಲಿ ಮುಖ್ಯ ಆಡಳಿತಾಧಿಕಾರಿ, ತಾಂತ್ರಿಕ ಶಿಕ್ಷಣ 
ಇಲಾಖೆ, ಬೆಂಗಳೂರು, ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಜಂಟಿ ಆಯುಕ್ತರು, 
ಪ್ರವಾಸೋದ್ಯಮ ಇಲಾಖೆ, ಬೆಂಗಳೂರು -ಖಾಲಿ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1340 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 301 ಸಅರ 2003, ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 

ಕರ್ನಾಟಕ ಸರ್ಕಾರ ಸಚಿವಾಲಯದ ಕೆಳಕಂಡ ಅಧೀನ ಕಾರ್ಯದರ್ಶಿಗಳಿಗೆ ಅವರ ಹೆಸರುಗಳ ಮುಂದೆ ಸೂಚಿಸಿರುವಂತೆ 
ರಜೆಯನ್ನು ಮಂಜೂರು ಮಾಡಲಾಗಿದೆ. ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಪುನರ್‌ ನೇಮಕ 
ಮಾಡಲಾಗಿದೆ. 






































ಕ್ರ.ಸಂ | ಅಧಿಕಾರಿಯವರ ಹೆಸರು, ಹುದ್ದೆ ಪದನಾಮ ಮಂಜೂರಾಗಿರುವ ರಜೆ ಖಾತೆಯಲ್ಲಿ 
ಶ್ರೀ: ಶ್ರೀಮತಿ ಉಳಿದಿರುವ ರಜೆ 
1 2 3 4 
1. ಎಸ್‌. ಆರ್‌. ಪಾಟೀಲ್‌ ಅ. ಕಾ. ಲೋ ಮತ್ತು | ದಿ: 23-08-03 ರಿಂದ 27-08-03 ರವರೆಗೆ 50 235 ದಿನಗಳು 
ಜ. ಸಂ. ಇಲಾಖೆ (ಕಾ. ಕೋ) ದಿನಗಳ ಗಳಿಕೆ ರಜೆ 
2. | ಡೇನಿಯಲ್‌ ಬರೆಟ್ಟೋ, ಮುಖ್ಯ ಗ್ರಂಥಾಧಿಕಾರಿ, | ದಿ: 01-09-03 ರಿಂದ 06-09-03 ರವರೆಗೆ 06 170 ದಿನಗಳು 
ಸಚಿವಾಲಯ ಗ್ರಂಥಾಲಯ ದಿನಗಳ ಗಳಿಕೆ ರಜೆ 
3. ಅಹ್ಮದ್‌ ಎ. ಮುಖ್ತದರ್‌, ಅ. ಕಾ. ದಿ: 10-09-03ರಿಂದ 12-09-03 ರವರೆಗೆ 03 219 ದಿನಗಳು 
ಸಹಕಾರ ಇಲಾಖೆ ದಿನಗಳ ಪರಿವರ್ತಿತ ರಜೆ 
4. ಸೈಯದಾ ಅಫಜಲುನೀಸಾ, ಅ. ಕಾ. ದಿ: 11-09-03 ರಿಂದ 20-09-03 ರವರೆಗೆ 10 10 ದಿನಗಳು 
ಸಿ.ಆ.ಸು.ಇಲಾಖೆ (ಕಾ. ಕೋ) ದಿನಗಳ ಪರಿವರ್ತಿತ ರಜೆ 
5. ಮೊಹಮದ್‌ ಖಲೀಲು ರೆಹಮಾನ್‌, ಅ. ಕಾ. ದಿ: 15-09-03 ರಿಂದ 19-09-03 ರವರೆಗೆ 05 53 ದಿನಗಳು 
ಸಿ. ಆ. ಸು. ಇಲಾಖೆ (ಕಾರ್ಯಾಧ್ಯಯನ -1) ದಿನಗಳ ಪರಿವರ್ತಿತ ರಜೆ 
6. ಕಾಶೀನಾಥ್‌ ಪಟವಾಡಿ, ಅ. ಕಾ. ದಿ: 15-09-03 ಮತ್ತು 16-09-03 ರವರೆಗೆ 2 175 ದಿನಗಳು 
ಆ. ಕು. ಕ. ಇಲಾಖೆ ದಿನಗಳ ಪರಿವರ್ತಿತ ರಜೆ ದಿ: 22-09-03ರಿಂದ 
24-09-03 ರವರೆಗೆ 03 ದಿನಗಳ ಪರಿವರ್ತಿತ ರಜೆ 
7. ಎನ್‌. ಆರ್‌. ಜಗನ್ಮಾತ, ಅ.ಕಾ. ದಿ: 17-09-03 ರಿಂದ 24-09-03 ರವರೆಗೆ 08 02 ದಿನಗಳು 
ಸಿ. ಆ. ಸು. ಇಲಾಖೆ (ಆಡಳಿತ-2) ದಿನಗಳ ಪರಿವರ್ತಿತ ರಜೆ 
8. ಜಿ. ಚೋಮಾನಾಯಕ್‌, ಅ. ಕಾ. ದಿ: 29-09-03 ರಿಂದ 03-10-03ರವರೆಗೆ 05 38 ದಿನಗಳು 
ಆ. ಕು. ಕ. ಇಲಾಖೆ ದಿನಗಳ ಪರಿವರ್ತಿತ ರಜೆ 
9. ವಿ. ಕುಮಾರ್‌ ಅ. ಕಾ. ದಿ: 06-10-03ರಿಂದ 15-10-03ರವರೆಗೆ 30 ದಿನಗಳು 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ 10 ದಿನಗಳ ಪರಿವರ್ತಿತ ರಜೆ 
10. |ಕೆ. ಎಸ್‌. ನವನೀತನ್‌, ಅ. ಕಾ. ವಾಣಿಜ್ಯ ದಿ: 06-10-03ರಿಂದ 10-10-03ರವರೆಗೆ 05 15 ದಿನಗಳು 
ಮತ್ತು ಕೈಗಾರಿಕೆ (ಕಾ. ಕೋ) ದಿನಗಳ ಪರಿವರ್ತಿತ ರಜೆ ದಿ: 22-10-03 ರಂದು 
01 ದಿನ ಪರಿವರ್ತಿತ ರಜೆ 
ದಿ: 01-11-03 ರಂದು 1 ದಿನ ಪರಿವರ್ತಿತ ರಜೆ 
























































೬೨೦ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೨ 
1 2 3 4 
11. | ಎನ್‌. ಮಂಜುಳಗೀತ, ಅ. ಕಾ. ದಿ: 06-10-03ರಿಂದ 10-10-03ರವರೆಗೆ 05 11 ದಿನಗಳು 
ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ದಿನಗಳ ಪರಿವರ್ತಿತ ರಜೆ 
12. | ಬಿ. ಎಸ್‌. ಶ್ರೀನಿವಾಸಮೂರ್ತಿ, ಅ. ಕಾ. ದಿ: 06-10-03 ರಿಂದ 10-10-03ರವರೆಗೆ 05 238 ದಿನಗಳು 
ಸಿ. ಆ. ಸು. ಇ. (ಆ. ಸು) ದಿನಗಳ ಗಳಿಕೆ ರಜೆ 
13. | ಎಸ್‌. ವಿಶಾಲಾಕ್ಷಮ್ಮ ಅ. ಕಾ, ದಿ: 07-10-03ರಿಂದ 10-10-03ರವರೆಗೆ 04 240*03 ದಿನಗಳು 
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಿನಗಳ ಗಳಿಕೆ ರಜೆ 
14. ಪದಾವತಿ, ಅ. ಕಾ. ದಿ: 07-10-03ರಿಂದ 10-10-03 ರವರೆಗೆ 148 ದಿನಗಳು 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ 04 ದಿನಗಳ ಪರಿವರ್ತಿತ ರಜೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1341 ಯು. ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2). 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 9 ಸೆಅಸೆ 2003, ಬೆಂಗಳೂರು, ದಿನಾಂಕ: 12ನೇ ನವೆಂಬರ್‌, 2003 
ಇದೇ ಸಮ ಸಂಖ್ಯೆಯ ಅಧಿಸೂಚನೆ ದಿನಾಂಕ: 4-9-2003 ರ ಮುಂದುವರಿಕೆಯಲ್ಲಿ ಶ್ರೀಮತಿ ರಶ್ಮಿ ವಿ. ಮಹೇಶ್‌, 
ಐ.ಎ.ಎಸ್‌. ರವರಿಗೆ ದಿನಾಂಕ: 31-8-2003ರಿಂದ 3-9-2003ರವರೆಗೆ ಹಾಗೂ ದಿನಾಂಕ: 9-9-2003ರಿಂದ 31-10-2003ರವರೆಗೆ 
ಅಸಾಧಾರಣ ರಜೆಯನ್ನು ಮಂಜೂರು ಮಾಡಿದೆ. 
ಸರ್ಕಾರಿ ಅಧಿಸೂಚನೆ ಸಂಖ್ಯೆ: ಡಿಪಿಎಆರ್‌ 299 ಎಸ್‌ಎಎಸ್‌ 2003, ದಿನಾಂಕ: 4-9-2003ರನ್ವಯ ಶ್ರೀಮತಿ ರಶ್ಮಿ ವಿ. 
ಮಹೇಶ್‌, ಐ.ಎ.ಎಸ್‌. ರವರನ್ನು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ ಪಂಚಾಯತ್‌, ಮೈಸೂರು ಈ ಹುದ್ದೆಯಿಂದ ಸರ್ಕಾರದ 
ಉಪ ಕಾರ್ಯದರ್ಶಿ, ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ, ಬೆಂಗಳೂರು, ಈ 
ಹುದ್ದೆಗೆ ವರ್ಗಾವಣೆ ಮಾಡಲಾಗಿದ್ದು, ಅದರಂತೆ ಅಧಿಕಾರಿಯವರು ದಿನಾಂಕ: 8-9-2003ರ ಪೂರ್ವಾಹ್ನ ಹೊಸ ಹುದ್ದೆಯ ಕಾರ್ಯಭಾರ 
ವಹಿಸಿಕೊಂಡಿರುತ್ತಾರೆ. ಆದುದರಿಂದ, ಶ್ರೀಮತಿ ರಶ್ಮಿ ವಿ. ಮಹೇಶ್‌, ಐ.ಎ.ಎಸ್‌. ರವರು ದಿನಾಂಕ: 4-9-2003ರಿಂದ 
6-9-2003ರವರೆಗೆ ಕಳೆದ ಅವಧಿಯನ್ನು ಕರ್ನಾಟಕ ಸಿವಿಲ್‌ ಸೇವಾ ನಿಯಮಾವಳಿಯ ನಿಯಮ 78ರ ಮೇರೆಗೆ “ಸೇರುವಿಕೆಯ ಕಾಲ” 
(Joining Time) ಎಂದು ಪರಿಗಣಿಸಿದೆ ಹಾಗೂ ದಿನಾಂಕ: 7-9-2003ರ ಭಾನುವಾರ ಸೇರುವಿಕೆಯ ಕಾಲಕ್ಕೆ ಹೊಂದಾಣಿಕೆ ಎಂದು 
ಪರಿಗಣಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಬಿ. ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-1) 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 60 ಆಸೇವ 2002 (1) ಬೆಂಗಳೂರು, ದಿನಾಂಕ: 13ನೇ ನವೆಂಬರ್‌, 2003 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 2 ಆಸೇಜೆ 94 ದಿನಾಂಕ: 2-7-99 ಹಾಗೂ ಅಧಿಸೂಚನೆ ಸಂಖ್ಯೆ: ಸಿಆಸುಇ 3 
ಆಸೇಜೆ 2000 ದಿನಾಂಕ: 4-7-2000ದಲ್ಲಿ ಅನುಕ್ರಮವಾಗಿ ಪ್ರಕಟಿಸಿರುವ ಕೆ.ಎ.ಎಸ್‌. ಕಿರಿಯ ಶ್ರೇಣಿ ವೃಂದದ ಅಂತಿಮ ಜೇಷ್ಠತಾ ಪಟ್ಟಿ 
ಹಾಗೂ ಮುಂದುವರೆದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ ಪ್ರಕಾರ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ 
ಈ ಕೆಳಕಂಡ ಅಧಿಕಾರಿಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ. 10,620- 14,960/- ರ ವೇತನ 
ಶ್ರೇಣಿಯ ಕರ್ನಾಟಕ ಆಡಳಿತ ಸೇವಾ ಸಮೂಹ-ಎ (ಹಿರಿಯ ಶ್ರೇಣಿ) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ ಅವರುಗಳ ಹೆಸರಿನ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಲಾಗಿದೆ. 


ಪಿ. ಆರ್‌. 1342 





ಕ್ರ.ಸಂ ಅಧಿಕಾರಿಯವರ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆ 





1 2 3 





1. | ಬಿ. ಸುರೇಂದ್ರ ನಾಥ್‌, ಉಪ ಮುಖ್ಯ ಕಾರ್ಯ ಮುಖ್ಯ ಆಡಳಿತಾಧಿಕಾರಿ, VIMS ಬಳ್ಳಾರಿ -ಖಾಲಿ ಹುದ್ದೆಗೆ 
ನಿರ್ವಾಹಕ ಅಧಿಕಾರಿ, ಖಾದಿ ಮತ್ತು ಗ್ರಾಮೋದ್ಯೋಗ 
ಮಂಡಳಿ, ಬೆಂಗಳೂರು 





2. | ಶಾಂತಿ ಶಂಕರ್‌, ಸಹಾಯಕ ಆಯುಕ್ತರು, 
(ಚುನಾವಣೆಗಳು), ಜಿಲ್ಲಾಧಿಕಾರಿಗಳ ಕಛೇರಿ, 
ಬೆಂಗಳೂರು. 


ಯೋಜನಾ ನಿರ್ದೇಶಕರು, ಜಿಲ್ಲಾ ನಗರಾಭಿವೃದ್ದಿ ಕೋಶ, 
ಕೋಲಾರ-ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವೃದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 

















ಭಾಗ - ೨ 


ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ 


೬೨೧ 








1 2 


3 





3. | ಎಸ್‌. ಹೆಚ್‌. ಕುದ್ರಿಮೋತಿ, ಬಂದೀಖಾನೆ, ಗೃಹರಕ್ಷಕ 


ಸಚಿವರ ಆಪ್ತ ಕಾರ್ಯದರ್ಶಿ 


ದಳ, ನಾಗರೀಕ ರಕ್ಷಣೆ ಮತ್ತು ಕಾನೂನು ಮಾಪನ ರಾಜ್ಯ 


ಕರ್ನಾಟಕ ಲೋಕಸೇವಾ ಆಯೋಗದ ಸಹಮತಿ ಪಡೆದು 
ಜೇಷ್ಠತಾ ಕ್ರಮಾಂಕಕ್ಕೆ ಅನುಗುಣವಾಗಿ ಪೂರ್ವಾನ್ವಯ ಬಡ್ತಿ 
ನೀಡುವುದನ್ನು ಬಾಕಿ ಇಟ್ಟು ಇವರನ್ನು ಬಡ್ತಿ ನಂತರ 
ಬಂದೀಖಾನೆ, ಗೃಹರಕ್ಷಕ ದಳ, ನಾಗರೀಕ ರಕ್ಷಣೆ ಮತ್ತು 
ಕಾನೂನು ಮಾಪನ ರಾಜ್ಯ ಸಚಿವರ ಆಪ್ತ ಕಾರ್ಯದರ್ಶಿಯಾಗಿ 
ಮುಂದುವರೆಸಿದೆ. 





4. | ಮೊಹಮದ್‌ ಗೌಸ್‌, ಅಧ್ಯಕ್ಷರು, ಹೆಚ್ಚುವರಿ ಭೂನ್ಯಾಯ 
ಮಂಡಳಿ, ಪುತ್ತೂರು 


ಜಂಟಿ ನಿರ್ದೇಶಕರು/ ಬೋಧಕ ಸದಸ್ಯರು ಆಡಳಿತ ತರಬೇತಿ 
ಸಂಸ್ಥೆ » ಮೈಸೂರು -ಖಾಲಿ ಹುದ್ದೆಗೆ 





5. | ರಾಮಾಂಜನೇಯ, ಉಪಕಾರ್ಯದರ್ಶಿ-1, 
ಬೆಂಗಳೂರು ಅಭಿವೃದ್ದಿ ಪ್ರಾಧಿಕಾರ, ಬೆಂಗಳೂರು 


ಸಹ ನಿರ್ದೇಶಕರು/ ಬೋಧಕ ಸದಸ್ಯರು, ಆಡಳಿತ ತರಬೇತಿ 
ಸಂಸ್ಥೆ, ಮೈಸೂರು -ಖಾಲಿ ಹುದ್ದೆಗೆ 





6. | ಆರ್‌. ಎಸ್‌. ಯಳಮಲ್ಲೆ ಪುನರ್ವಸತಿ ಅಧಿಕಾರಿ, 
ಕೃಷ್ಣ ಮೇಲ್ದಂಡೆ ಯೋಜನೆ, ಜಮಖಂಡಿ (ವಿಶೇಷ 
ಭೂಸ್ವಾಧೀನಾಧಿಕಾರಿ, ರಾಷ್ಟ್ರೀಯ ಹೆದ್ದಾರಿಗಳು, 
ಧಾರವಾಡ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವವರು) 


ಉಪ ಕಾರ್ಯದರ್ಶಿ, ಜಿಲ್ಲಾ ಪಂಚಾಯತ್‌, ಗದಗ್‌- ಖಾಲಿ 
ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ದಿ 
ಮತ್ತು ಪಂಚಾಯತ್‌ ರಾಜ್‌ ಇಲಾಖೆಯ ವಶಕ್ಕೆ ನೀಡಿದೆ. 





7. | ಆರ್‌. ನಾರಾಯಣ, ವಿಶೇಷ ಭೂಸ್ವಾಧೀನಾಧಿಕಾರಿ, 
ಬೆಂಗಳೂರು- ಮೈಸೂರು ಇನ್‌ಫ್ರಾಸ್ಟ್ರಕ್ಚರ್‌ ಕಾರಿಡಾರ್‌ 


ಪ್ರಾಜೆಕ್ಟ್‌ ಕೆ. ಐ. ಎ. ಡಿ. ಬಿ. ಬೆಂಗಳೂರು 








ಈ ಬಡ್ತಿಯು ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿದೆ. 





ಕಾರ್ಯದರ್ಶಿ, ಬಾಲಭವನ, ಬೆಂಗಳೂರು- ಹುದ್ದೆಗೆ ಶ್ರೀ 
ಕೆ.ಎಸ್‌. ಮಂಜುನಾಥ್‌ ರವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸೇವೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 


1. ಕೆ.ಎ.ಎಸ್‌. (ಹಿರಿಯ ಶ್ರೇಣಿ) ವೃಂದದ ಹಾಗೂ ಕೆ. ಎ. ಎಸ್‌. (ಕಿರಿಯ ಶ್ರೇಣಿ) ವೃಂದದ (ಮುಂದುವರೆದ) ತಾತ್ಕಾಲಿಕ 
ಜೇಷ್ಠತಾ ಪಟ್ಟಿಗಳನ್ನು ಅಂತಿಮಗೊಳಿಸಿದ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
2. ಶ್ರೀ ಅಂಟೋನಿ ಮೆಂಡೋಂಕಾ ಹಾಗೂ ಇತರರು ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಸಲ್ಲಿಸಿದ್ದ ಹಾಗೂ ಈಗ ಕರ್ನಾಟಕ 


ಆಡಳಿತ ನ್ಯಾಯಮಂಡಳಿಗೆ ವರ್ಗಾಯಿಸಲಾಗಿರುವ ರಿಟ್‌ ಅರ್ಜಿ ಸಂಖ್ಯೆ: 


19813-19823/ 2000ರ ಪ್ರಕರಣದಲ್ಲಿ 


ನ್ಯಾಯಮಂಡಳಿಯು ನೀಡಬಹುದಾದ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
3. ಶ್ರೀ ಎಸ್‌. ಎಂ. ಬೇವೂರ್‌ ಹಾಗೂ ಇತರರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿರುವ ಅರ್ಜಿಗಳ ಸಂಖ್ಯೆ: 
1521-1523/ 2000ರಲ್ಲಿ ನ್ಯಾಯ ಮಂಡಳಿಯು ನೀಡಬಹುದಾದ ಅಂತಿಮ ತೀರ್ಪಿನ ನಂತರ ಪುನರ್‌ ವಿಮರ್ಶಿಸಲಾಗುವುದು. 
4. ಶ್ರೀ ಎಸ್‌. ಟಿ. ಅಂಜನ್‌ ಕುಮಾರ್‌ ಹಾಗೂ ಇತರರು ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಸಲ್ಲಿಸಿರುವ ಅರ್ಜಿಗಳ 


ಸಂಖ್ಯೆ: 
ವಿಮರ್ಶಿಸಲಾಗುವುದು. 


2887-2889/2001ರಲ್ಲಿ ನ್ಯಾಯ ಮಂಡಳಿಯು ನೀಡಬಹುದಾದ ಅಂತಿಮ ತೀರ್ಪಿನ ನಂತರ ಪುನರ್‌ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 


ಪಿ. ಆರ್‌. 1343 


ಯು. ಪಿ. ಪ್ರಭು 


ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 


ಅಧಿಸೂಚನೆ ಸಂಖ್ಯೆ: ಸಿಆಸುಇ 20 ಅಸೇನಿ 2003 ಬೆಂಗಳೂರು, ದಿನಾಂಕ: 8ನೇ ಅಕ್ಟೋಬರ್‌, 2003 
ಈ ಕೆಳಗೆ ನಮೂದಿಸಿರುವ ಕೆ. ಎ. ಎಸ್‌. ಸಮೂಹ ಎ (ಹಿರಿಯ ಶ್ರೇಣಿ) ಮತ್ತು (ಕಿರಿಯ ಶ್ರೇಣಿ) ಅಧಿಕಾರಿಗಳು 58 
ವರ್ಷಗಳ ವಯೋಮಿತಿ ತಲುಪಿ 2004ನೇ ವರ್ಷದಲ್ಲಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ದಿನಾಂಕಗಳಂದು ಅಪರಾಹ್ನ ಸರ್ಕಾರಿ 


ಸೇವೆಯಿಂದ ನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 





























ಕ್ರ.ಸಂ ಅಧಿಕಾರಿಯವರ ಹೆಸರು ಮತ್ತು ಪ್ರಸ್ತುತ ಹುದ್ದೆ ಜನ್ಮ ದಿನಾಂಕ 58 ವರ್ಷ ವಯೋವಿತಿ ತಲುಪಿ ಸರ್ಕಾರಿ 
ಸೇವೆಯಿಂದ ನಿವೃತ್ತಿ ಹೊಂದುವ ದಿನಾಂಕ 
1 2 3 4 
ಕೆ. ಎ. ಎಸ್‌. (ಹಿರಿಯ ಶ್ರೇಣಿ) 
1. | ಶ್ರೀ ಕೆ. ತಮ್ಮಯ್ಯ, ಉಪ ಕಾರ್ಯದರ್ಶಿ, ಜಿಲ್ಲಾ 14-04-1946 30-04-2004 
ಪಂಚಾಯತ್‌, ಮೈಸೂರು 
2. ಶ್ರೀ ಶಿವಾನಂದ ಶರ್ಮಾ, ಎಸ್‌. ಗ್ರೂಪ್‌ 15-04-1946 30-04-2004 
ಮ್ಯಾನೇಜರ್‌, ಕೃಷ್ಣ ಮೇಲ್ದಂಡೆ ಯೋಜನೆ, 
ಭೀಮರಾಯನ ಗುಡಿ, ಗುಲ್ಬರ್ಗಾ ಜಿಲ್ಲೆ 











೬೨೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೨ 

















1 2 3 4 

3. ಶ್ರೀ ಮೂರ್ತಿ ಎಸ್‌. ಉಪ ಕಾರ್ಯದರ್ಶಿ, ಜಿಲ್ಲಾ 12-06-1946 30-06-2004 
ಪಂಚಾಯತ್‌, ಮಂಡ್ಯ 

4. ಶ್ರೀ ಸಜ್ಜನ್‌ ವಿ. ವಿ. ವಿಶೇಷ ಜಿಲ್ಲಾಧಿಕಾರಿಗಳು ಕೃಷ್ಣ 08-10-1946 31-10-2004 
ಮೇಲ್ದಂಡೆ ಯೋಜನೆ, ಬಾಗಲಕೋಟೆ 

5. ಶ್ರೀ ಅಭಯ್‌ ಕುಮಾರ್‌ ಟಿ. ಡಿ. 17-10-1946 31-10-2004 


ಸರ್ಕಾರದ ಉಪ ಕಾರ್ಯದರ್ಶಿ, ಕಂದಾಯ ಇಲಾಖೆ, 
ಬಹುಮಹಡಿಗಳ ಕಟ್ಟಡ, ಬೆಂಗಳೂರು 





6. ಶ್ರೀ ಸೋಮಣ್ಣಾನವರ್‌ ಎಸ್‌. ವಿ. 01-01-1947 31-12-2004 
ಜಿಲ್ಲಾ ಯೋಜನಾ ಸಮನ್ವಯಾಧಿಕಾರಿ, ವಿಶ್ವ ಬ್ಯಾಂಕ್‌ 
ನೆರವಿನ ಕೆರೆ ಅಭಿವೃದ್ದಿ ಯೋಜನೆ ಕೊಪ್ಪಳ 





ಕೆ. ಎ. ಎಸ್‌. (ಕಿರಿಯ ಶ್ರೇಣಿ) 





1. | ಶ್ರೀ ಅಚ್ಚಣ್ಣ ಪಿ. ಜಿಲ್ಲಾಧಿಕಾರಿಗಳು, ಕೇಂದ್ರ ಸ್ಥಾನಿಕ 03-02-1946 29-02-2004 
ಸಹಾಯಕರು, ಬಳ್ಳಾರಿ ಜಿಲ್ಲೆ ಬಳ್ಳಾರಿ 





2. ಶ್ರೀ ಮೀರಜ್‌ಕರ್‌ ಸಿ. ಎಸ್‌. ಕಾರ್ಯನಿರ್ವಾಹಕ 01-03-1946 29-02-2004 

ಅಧಿಕಾರಿ, 

ತಾಲ್ಲೂಕು ಪಂಚಾಯತ್‌ ಹುಬ್ಬಳ್ಳಿ 
3. | ಶ್ರೀ ಜಾಲಿಹಾಳ್‌ ಎಫ್‌. ವೈ. ಉಪ ವಿಭಾಗಾಧಿಕಾರಿ, 01-03-1946 29-02-2004 

ಗದಗ್‌ ಉಪ ವಿಭಾಗ, ಗದಗ 





4. | ಶ್ರೀ ಮೊಹಮದ್‌ ಗೌಸ್‌, ಅಧ್ಯಕ್ಷರು, ಹೆಚ್ಚುವರಿ 15-04-1946 30-04-2004 
ಭೂಸ್ವಾಧೀನಾಧಿಕಾರಿ, ಪುತ್ತೂರು 





5. ಶ್ರೀ ಹನುಮಂತಯ್ಯ ಹೆಚ್‌. ಎನ್‌. ಉಪ 01-09-1946 31-08-2004 
ವಿಭಾಗಾಧಿಕಾರಿ, ಬಾಗಲಕೋಟೆ ಉಪ ವಿಭಾಗ, 
ಬಾಗಲಕೋಟೆ 




















ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ. ಆರ್‌. 1344 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 
HIGH COURT OF KARNATAKA, BANGALORE 
NOTIFICATION No. GOB (I) 3/ 2003, DATED: 30th OCTOBER 2003 
Sri Sabappa appointed as Civil Judge (Junior Division) in the Karnataka Judicial Service under 
Government Notification No. LAW 141 LAC 2003 dated: 22-10-2003 is posted to work as JMFC IV Court, 
Mangalore (Vacant Post), to take effect from the forenoon of 06-11-2003 and until further orders. 
By Order of the High Court, 
P.R.1345 N. ANANDA 
Registrar General 
DEPARTMENT OF PERSONNEL AND ADMINISTRATIVE REFORMS SECRETARIAT 
NOTIFICATION No. DPAR 297 SGO 2002 BANGALORE, DATED: 12th NOVEMBER 2003 
Smt. Kavitha Kestur, IA & AS (Senior Administrative Grade), is continued on deputation for a 
further period from 05-11-2003 to 4-11-2004 in the post of Controller and Ex-Officio Secretary to 
Government (Accounts Management), Finance Department, Karnataka Government Secretariat, 
Bangalore. 
The terms and conditions of deputation issued in Government Order No. DPAR 45 SEM 2000 
dated: 03-03-2002 shall continue to hold good for the above period. 
By Order and in the name of the Governor of Karnataka, 
P.R.1346 U. P. PRABHU 
Under Secretary to Government, DPAR (Services-2). 
NOTIFICATION No. DPAR 94 SHC 2003 BANGALORE, DATED: 15th NOVEMBER 2003 
The following Thirty One Civil Judges (Senior Division) are promoted on adhoc basis to officiate 
as District Judges with immediate effect. 
Sri/ Smt. 
1. | ShankarN. Naik 
3. |A.B. Wadeyar 
5 V. H. Kulkarni 





Subhash T. Gogi 
Ravindra M. Vaidya 
C. N. Shivapuii 














೦ಜಿ 














ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ೬೨೩ 





















































7. |M.K. Prahlad 8. V. ಆ. Savadkar 

9. | 5. Renuka Prasad 10. J. S. Somashekhara 
11. | A. Manjunathappa @ A. Manjunatha 12. G. K. Somanath 

13. | S.C. Ingalagi 14. Madappa S. Kanti 
15. | S.Y. Kumbar 16. Vidyavathi S. Akki 
17. | M.A.Lohar 18. V. N. Ravindra 

19. | D.R. Venkatasudarshan 20. B. Balakrishna 

21. | T. Nagappa 22. K. Manamohana 

23. |H.S. Kamala 24. P.G.M. Patil 

25. | A.N. Hakeem 26. Savithri S. Vinayaka 
27. | K.A. Lalitha 28. P. A. Shivaprasad Naik 
29. | M. Ramesh Rao 30. N. S. Neginal 

31. |A.S. Bellunke 











Posting orders will be issued separately by the High Court of Karnataka. 
By Order and in the name of the Governor of Karnataka, 
೧.೧. 1347 K. RAGHURAM BHANDARY 
Under Secretary to Government, DPAR (Services-3). 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಆನಾಸ 116 ಆಇಸೇ 2003 (ಭಾಗ) ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌, 2003 
ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆಯಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರುಗಳ ಹುದ್ದೆಗೆ ಪ್ರತಿನಿಯೋಜನೆ 
ಮೇಲೆ ಭರ್ತಿ ಮಾಡಲು ಈ ಮುಂದೆ ಕಾಣಿಸಿದ ಗ್ರೇಡ್‌-1 ತಹಸೀಲ್ದಾರರುಗಳು ಸೇವೆಯನ್ನು ಆಹಾರ ಮತ್ತು ನಾಗರೀಕ ಸರಬರಾಜು 
ಇಲಾಖೆಯ ವಶಕ್ಕೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಕಂಇ 234 ಎಎಸ್‌ಡಿ 2003, ದಿನಾಂಕ: 20-9-2003ರಲ್ಲಿ ನೀಡಿರುವ ಮೇರೆಗೆ 
ಅವರಿಗೆ ಮುಂದೆ ಕಾಣಿಸಿದ ಸ್ಥಳದಲ್ಲಿ ಖಾಲಿ ಇರುವ ಸಹಾಯಕ ನಿರ್ದೇಶಕರ ಹುದ್ದೆಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ 
ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 




















ಕ್ರ.ಸಂ. ಅಧಿಕಾರಿಯ ಹೆಸರು ಮತ್ತು ಪದನಾಮ ನೇಮಕ ಮಾಡಿದ ಸ್ಥಳ 
(ಶ್ರೀ : ಶ್ರೀಮತಿ) 
1. ಬಿ. ಕೆ. ಸೀತಾರಾಮ ಶಾಸ್ತ್ರಿ ತಹಸೀಲ್ದಾರ್‌ ಗ್ರೇಡ್‌-1, ಸಹಾಯಕ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ 
ನೇಮಕಾತಿ ನಿರೀಕ್ಷಣೆಯಲ್ಲಿ ಸರಬರಾಜು ಇಲಾಖೆ, ಕೆ. ಜಿ. ಎಫ್‌. ಕೋಲಾರ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1348 ಜೆ. ಶ್ರೀನಿವಾಸನ್‌ 


ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆಹಾರ ಮತ್ತು ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಆಸುಇ 343 ಸಅಸೇ 2003 ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2003 

ಅಧಿಸೂಚನೆ ಸಂಖ್ಯೆ: ಲೋಣಇ 306 ಸೇಸಎ 2003 (ಭಾಗ-ಪಿ), ದಿನಾಂಕ: 31-5-2003 ಹಾಗೂ ಸಕಇ 109 ಎಸ್‌ಡಿಸಿ 2003, 
ದಿನಾಂಕ: 31-7-2003ರಲ್ಲಿ ಶ್ರೀ ಜಿ. ರಮೇಶ್‌, ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ನಿಯೋಜನೆ ಮೇಲೆ ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಇ.ಎ.ಪಿ) ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು ಇವರನ್ನು ಹಿಂದುಳಿದ 
ವರ್ಗಗಳ ನಿರ್ದೇಶನಾಲಯ ಇಲ್ಲಿಗೆ ವರ್ಗಾವಣೆ ಮೇಲೆ ನೇಮಿಸಿರುವುದರಿಂದ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಇ.ಎ.ಪಿ) ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು 
ಹುದ್ದೆಯಿಂದ ಬಿಡುಗಡೆ ಮಾಡಲಾಗಿದೆ. 

ಭಾಗ-2 

ಅಧಿಸೂಚನೆ ಸಂಖ್ಯೆ: ಲೋಇ 496 ಸೇಸಎ 2003, ದಿನಾಂಕ: 29-10-2003 ರಲ್ಲಿ ಶ್ರೀ ಜಿ. ಎಸ್‌. ನರಸಿಂಹಮೂರ್ತಿ, 
ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಇವರನ್ನು ಸರ್ಕಾರದ ಅಧೀನ ಕಾರ್ಯದರ್ಶಿ, (ಇ. ಎ. ಪಿ) ಜಲಸಂಪನ್ಮೂಲ ಇಲಾಖೆ, 
ಕರ್ನಾಟಕ ಸರ್ಕಾರ ಸಚಿವಾಲಯ ಹುದ್ದೆಗೆ ನೇಮಿಸಲು ಪ್ರಸ್ತಾಪಿಸಿ ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ 
ವಶಕ್ಕೆ ನೀಡಿರುವುದರಿಂದ ಅಧಿಕಾರಿಯವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸರ್ಕಾರದ ಅಧೀನ 
ಕಾರ್ಯದರ್ಶಿ (ಇ. ಎ. ಪಿ.) ಲೋಕೋಪಯೋಗಿ ಇಲಾಖೆ, ಕರ್ನಾಟಕ ಸರ್ಕಾರ ಸಚಿವಾಲಯ, ಬೆಂಗಳೂರು ಹುದ್ದೆಯಲ್ಲಿ ಮರುಸ್ಥಳ 
ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1349 ಯು. ಪಿ. ಪ್ರಭು 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-2). 





೬೨೪ ಕರ್ನಾಟಕ ರಾಜ್ಮಪತ್ರ, ಗುರುವಾರ ಡಿಸೆಂಬರ್‌ ೪, ೨೦೦೩ ಭಾಗ - ೨ 





ಅಧಿಸೂಚನೆ ಸಂಖ್ಯೆ: ಸಿಆಸುಇ 381 ಸೆಅಸೆ 2003 ಬೆಂಗಳೂರು, ದಿನಾಂಕ: 17ನೇ ನವೆಂಬರ್‌, 2003 

ಸರ್ಕಾರದ ಪ್ರಧಾನ ಕಾರ್ಯದರ್ಶಿ (ಆಡಳಿತ ಸುಧಾರಣೆ, ತರಬೇತಿ ಮತ್ತು ರಾಜಕೀಯ ವಿಶ್ರಾಂತಿ ವೇತನ) ಬೆಂಗಳೂರು, 
ಇವರನ್ನು ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಬಂಡವಾಳ ಹಿಂತೆಗೆತ ಹಾಗೂ ಸಾರ್ವಜನಿಕ ಉದ್ದಿಮೆಗಳ ಸುಧಾರಣಾ ಇಲಾಖೆ, 
ಬೆಂಗಳೂರು, ಈ ಹುದ್ದೆಯ ಅಧಿಕ ಪ್ರಭಾರದಲ್ಲಿಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1350 ಬಿ. ವಿ. ಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿಆಸುಇ (ಸೇವೆಗಳು-1). 
ಕಂದಾಯ ಸಚಿವಾಲಯ 


ಅಧಿಸೂಚನೆ ಸಂಖ್ಯೆ: ಕಂಇ 287 ಎಎಸ್‌ಡಿ 2003 ಬೆಂಗಳೂರು, ದಿನಾಂಕ: 14ನೇ ನವೆಂಬರ್‌, 2003 

ಕಂದಾಯ ಇಲಾಖೆಯ ತಹಸೀಲ್ದಾರ್‌ ಗ್ರೇಡ್‌-1 ಹಾಗೂ ತಹಸೀಲ್ದಾರ್‌ ಗುಂಪು -ಬಿ ವೃಂದದ ಈ ಕೆಳಕಂಡ ಅಧಿಕಾರಿಗಳಿಗೆ 
ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ 
ನೇಮಿಸಲಾಗಿದೆ. 





























ಕ್ರ.ಸಂ ಅಧಿಕಾರಿಯ ಹೆಸರು ಮತ್ತು ಪದನಾಮ ವರ್ಗಾವಣೆಗೊಂಡ ಸ್ಥಳ 

1. ಶ್ರೀ ಬಿ. ಎ. ಗೌರಾಜ್‌, ತಹಸೀಲ್ದಾರ್‌, 
ತಹಸೀಲ್ದಾರ್‌, ರಾಯಬಾಗ್‌ ತಾಲ್ಲೂಕು (ಶ್ರೀ ಆರ್‌. ಎ. ಪಾಟೀಲ್‌ ಇವರ 
ಯಲಬುರ್ಗಾ ತಾಲ್ಲೂಕು, ಕೊಪ್ಪಳ ಜಿಲ್ಲೆ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ) 

2. ಶ್ರೀ ಆರ್‌. ಎ. ಪಾಟೀಲ್‌, ಮುನ್ಸಿಪಲ್‌ ತಹಸೀಲ್ದಾರ್‌, 
ತಹಸೀಲ್ದಾರ್‌ ಜಿಲ್ಲಾಧಿಕಾರಿಗಳ ಕಛೇರಿ ಬೆಳಗಾವಿ (ಖಾಲಿ ಹುದ್ದೆಯಲ್ಲಿ 
ರಾಯಬಾಗ್‌ ತಾಲ್ಲೂಕು 

3. ಶ್ರೀ ವಿ. ಬೈರಾರೆಡ್ಡಿ, ಉಪ ಪ್ರಾಚಾರ್ಯರು ಜಿಲ್ಲಾ ತರಬೇತಿ ಸಂಸ್ಥೆ, ಬೆಂಗಳೂರು (ಶ್ರೀ 
ಚುನಾವಣಾ ತಹಸೀಲ್ದಾರ್‌ ಶ್ರೀನಿವಾಸಯ್ಯ ಇವರ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ) 
ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು. ಎಂದು ನೇಮಿಸಲು ಇವರ ಸೇವೆಯನ್ನು ಸಿಆಸುಇ (ತರಬೇತಿ) ವಶಕ್ಕೆ 

ನೀಡಲಾಗಿದೆ. 

4. ಶ್ರೀ ಶ್ರೀನಿವಾಸಯ್ಯ , ಚುನಾವಣಾ ತಹಸೀಲ್ದಾರ್‌, ಜಿಲ್ಲಾಧಿಕಾರಿಗಳ ಕಛೇರಿ, ತುಮಕೂರು 
ಉಪಪ್ರಾಚಾರ್ಯರು, (ಶ್ರೀ ಬೈರಾರೆಡ್ಡಿ ಇವರ ವರ್ಗಾವಣೆಯಿಂದ ತೆರವಾದ ಜಾಗದಲ್ಲಿ 
ಜಿಲ್ಲಾ ತರಬೇತಿ ಸಂಸ್ಥೆ, ಬೆಂಗಳೂರು ಎಂದು ನೇಮಿಸಲು ಇವರ ಸೇವೆಯನ್ನು ಸಿಆಸುಇ (ಚುನಾವಣೆ) 

ವಶಕ್ಕೆ ನೀಡಲಾಗಿದೆ. 

5. ಸೈಯದ್‌ ಗೌಸ್‌ ಮೊಹಿದ್ದೀನ್‌, ಜಲಾನಯನ ಅಭಿವೃದ್ಧಿ ಇಲಾಖೆಯ ಆಯುಕ್ತರ ಕಛೇರಿಯಲ್ಲಿನ 
ಸಹಾಯಕ ಕಾರ್ಯದರ್ಶಿ, ಆಡಳಿತಾಧಿಕಾರಿ ಹುದ್ದೆಗೆ ನೇಮಿಸಲಾಗಿದೆ. 
ಕರ್ನಾಟಕ ವಕ್ಫ್‌ ಮಂಡಳಿ, ಬೆಂಗಳೂರು. 





ಕ್ರಮ ಸಂಖ್ಯೆ 1, 3 ಮತ್ತು 5 ರಲ್ಲಿನ ತಹಶೀಲ್ದಾರ್‌ರುಗಳು ಯಾವುದೇ ವರ್ಗಾವಣೆ ಭತ್ಯೆ ಮತ್ತು ಸೇರುವ ಕಾಲದ ಅವಧಿಗೆ 
ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1351 ಎಂ. ಎಸ್‌. ಮಹಂತೇಶಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಂದಾಯ ಇಲಾಖೆ (ಸೇವೆಗಳು-3). 
ನಗರಾಭಿವೃದ್ದಿ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 227 ಬೆಂರೂಪ್ರಾ 2003 ಬೆಂಗಳೂರು, ದಿನಾಂಕ: 22ನೇ ನವೆಂಬರ್‌, 2003 
ಅಧಿಸೂಚನೆ ಸಂಖ್ಯೆ: ನಅಇ 109 ಬೆಂರೂಪ್ರಾ 2000, ದಿ: 23-11-2000ರಲ್ಲಿ ಚಿಂತಾಮಣಿ ನಗರ ಯೋಜನಾ ಪ್ರಾಧಿಕಾರಕ್ಕೆ 
ಶ್ರೀ ಸೈಯದ್‌ ಅಪ್ರೋಸ್‌ ಇವರನ್ನು ಅಧ್ಯಕ್ಷರು ಹಾಗೂ ಇತರೆ ಸದಸ್ಯರುಗಳನ್ನು ನೇಮಕ ಮಾಡಲಾಗಿತ್ತು. ಸದರಿಯವರ ಅವಧಿ ದಿನಾಂಕ: 
22-11-2003ಕ್ಕೆ ಮುಕ್ತಾಯಗೊಂಡಿರುವುದರಿಂದ, ತಹಸೀಲ್ದಾರ್‌, ಚಿಂತಾಮಣಿ ಇವರನ್ನು ಚಿಂತಾಮಣಿ ನಗರ ಯೋಜನಾ ಪ್ರಾಧಿಕಾರಕ್ಕೆ 
ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ. ಆರ್‌. 1352 ವಿ. ಶ್ರೀಧರಮೂರ್ತಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ. 





